CPMG/KA/ BG-GPO/13/2003-2005 ಎ ವಿಶ್ವಮಾನವ ವರ್ಷ 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೩೯ ಬೆಂಗಳೂರು, ಗುರುವಾರ, ಜೂನ್‌ ೩, ೨೦೦೪ (ಜೇಷ್ಠ ೧೩, ಶಕ ವರ್ಷ ೧೯೨೬) ಸಂಚಿಕೆ ೨೩ 











ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 


ಸಹಾಯಕ ಕಮೀಷನರ್‌ ಹಾಗೂ ಭೂ ಸ್ವಾಧೀನಾಧಿಕಾರಿಯವರ ಕಛೇರಿ, ಕೋಲಾರ ಉಪ ವಿಭಾಗ, ಕೋಲಾರ 
ಭೂಸ್ವಾಧೀನ ಅಧಿನಿಯಮ 1894ರ ಪ್ರಕರಣ 16(2)ರ ಅನ್ವಯ 
ಅಧಿಸೂಚನೆ ಕ್ರಮಾಂಕ: ಎಲ್‌ಎಕ್ಯೂಎಸ್‌ಆರ್‌ 4/2000-01 

1961ರ ಕರ್ನಾಟಕ ಭೂ ಸ್ವಾಧೀನ ಕಾಯ್ದೆಯ ಸಂಖ್ಯೆ: 17 ರಲ್ಲಿ ತಿದ್ದುವಡಿ ಮಾಡಲಾದ ಭೂ ಸ್ವಾಧೀನ ಕಾಯ್ದೆ 1894ರ ಕೇಂದ್ರ 
ಕಾಯ್ದೆ ಪ್ರಕರಣ 16ರ ಉಪ ಪ್ರಕರಣ (2ರ ಪ್ರಕಾರ ಅನುಸೂಚಿಯಲ್ಲಿ ಕಾಣಿಸಲಾದ ಜಮೀನು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ 
ಅಂದರೆ ಕೋಲಾರ ಜಿಲ್ಲೆ, ಮುಳಬಾಗಿಲು ತಾಲ್ಲೂಕು, ತಾಯಲೂರು ಹೋಬಳಿ, ಕೆ.ಬೈಯ್ಯಪಲ್ಲಿ ಗ್ರಾಮದ ಸ.ನಂ.28ರ ಪೈಕಿ 4-00 ಎಕರೆ 
ಜಮೀನನ್ನು ಶೆಟ್ಟಿಕಲ್‌ ಹೊಸಕೆರೆ ನಿರ್ಮಾಣಕ್ಕಾಗಿ ಕಾರ್ಯಪಾಲಕ ಅಭಿಯಂತರರು ಸಣ್ಣ ನೀರಾವರಿ ಇಲಾಖೆ ಕೋಲಾರ ರವರಿಗೆ 
ಬೇಕಾಗಿರುವುದರಿಂದ ಅಧಿಕೃತವಾಗಿ ಸದರಿ ಭೂ ಸ್ವಾಧೀನ ಕಾಯ್ದೆ ಪ್ರಕರಣ 16ರ ಉಪ ಪ್ರಕರಣ (1)ರ ರೀತ್ಯಾ ವಶಪಡಿಸಿಕೊಳ್ಳಲಾಗಿದೆ 
ಎಂದು ಈ ಮೂಲಕ ಪ್ರಕಟಿಸಲಾಗಿದೆ. 








ಅನುಸೂಚಿ 
ಜಿಲ್ಲೆ: ಕೋಲಾರ ಹೋಬಳಿ: ತಾಯಲೂರು 
ತಾಲ್ಲೂಕು: ಮುಳಬಾಗಿಲು ಗ್ರಾಮ: ಕೆ. ಬೈಯಪ್ಪಲ್ಲಿ 
ಕ್ರ.ಸಂ. ಸ.ನಂ. ವಿಸ್ತೀರ್ಣ ತರಹೆ ಆಕಾರ ವಶಪಡಿಸಿಕೊಂಡ 
ಎ.ಗುಂ. ದಿನಾಂಕ: 
1 28 4-00 ಖುಷ್ಕಿ 7.00 5.8.2003 


























ಒಟ್ಟು ನಾಲ್ಕು ಎಕರೆ ಮಾತ್ರ. 
ಸಹಾಯಕ ಕಮೀಷನರ್‌ ಹಾಗೂ ಭೂ ಸ್ವಾಧೀನಾಧಿಕಾರಿಗಳು, 
ಪಿ.ಆರ್‌ . 142 ಕೋಲಾರ ಉಪ ವಿಭಾಗ, ಕೋಲಾರ. 
ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ: ಎಲ್‌ಎಕ್ಯೂ:ಸಿಆರ್‌.26:2003-02, ದಿನಾಂಕ: 26ನೇ ಮೇ 2004 

ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಕೊಟ್ಟೂರು-ಹರಿಹರ ರೈಲ್ವೆ ಬ್ರಾಡ್‌ಗೇಜ್‌ ನಿರ್ಮಾಣಕ್ಕೆ ಹರಪನಹಳ್ಳಿ ತಾಲ್ಲೂಕು, 
ಶಿರಗಾನಹಳ್ಳಿ ಗ್ರಾಮದ ಭೂಸ್ವಾಧೀನಕ್ಕೆ ಸಂಬಂಧಿಸಿದಂತೆ ಭೂಸ್ವಾಧೀನ ಕಾಯ್ದೆಯ ಕಲಂ 4(1) ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರ 
ದಿನಾಂಕ: 25.3.2004 ರಲ್ಲಿ ಪುಟದ ಸಂಖ್ಯೆ 100 ರಿಂದ 106 ರವರೆಗಿನ ಪುಟದಲ್ಲಿ ಪ್ರಕಟಗೊಂಡಿದ್ದು, ಸದರಿ ಅಧಿಸೂಚನೆ ನಮೂನೆಯ 
ಕಾಲಂ ನಂಬರ್‌ 10 ರಲ್ಲಿ ನಮೂದಾಗಿರುವ ವಿಸ್ತೀರ್ಣ ಎಕರೆ ಗುಂಟೆಯನ್ನು ವಿಸ್ತೀರ್ಣ ಎಕರೆ ಸೆಂಟ್ಸ್‌ ಎಂದು ತಿದ್ದುಪಡಿ ಮಾಡಲು ಮತ್ತು 


(೩೬೧) 


೩೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೩, ೨೦೦೪ ಭಾಗ - ೬ 





ಕ್ರಮಸಂಖ್ಯೆ 6 ರಲ್ಲಿನ ಕಲಂ ನಂಬರ್‌ 4 ರಲ್ಲಿರುವ ಸರ್ವೆ ನಂಬರ್‌ 50ಡಿ ಯನ್ನು ಸರ್ವೆ ನಂಬರ್‌ 50ಸಿ ಎಂದು ತಿದ್ದುಪಡಿ ಮಾಡಲು ಈ 
ಕೆಳಕಂಡಂತೆ ತಿದ್ದುಪಡಿ ಮಾಡಲಾಗಿದೆ. 
ತಿದ್ದುಪಡಿ ಅನುಸೂಚಿ 
ಹೋಬಳಿ: ತೆಲಗಿ 
ಗ್ರಾಮ: ಶಿರಗಾನಹಳ್ಳಿ 


ಜಿಲ್ಲೆ: ದಾವಣಗೆರೆ 
ತಾಲ್ಲೂಕು: ಹರಪನಹಳ್ಳಿ 





























ಈ ದಿನಾಂಕ: 25.3.2004 ರಂದು ಪ್ರಕಟಣೆಗೊಂಡ 4(1) ಕ್ರ. ತಿದ್ದುಪಡಿ ಮಾಡಲಾಗಿರುವ ವಿವರ 
ಸಂ. ಅಧಿಸೂಚನೆಯಲ್ಲಿನ ವಿವರ ಸಂ. 
- | ಅಧಿಸೂಚನೆಯಲ್ಲಿನ ನಮೂನೆಯ ಕಾಲಂ ನಂ.10 ರಲ್ಲಿ - | ವಿಸ್ತೀರ್ಣ ಎಕರೆ ಸೆಂಟ್ಸ್‌ 
ವಿಸ್ತೀರ್ಣ ಎಕರೆ ಗುಂಟೆ. 
6 | ಅಧಿಸೂಚನೆಯಲ್ಲಿನ ನಮೂನೆಯ ಕಾಲಂ 4 ರಲ್ಲಿ ಸರ್ವೆ 6 | ಸರ್ವೆ ನಂಬರ್‌ 50:ಸಿ 
ನಂಬರ್‌ 50:ಡಿ 
ಪಿ.ಆರ್‌ . 143 ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ ದಾವಣಗೆರೆ. 


ವಿಶೇಷ ಭೂಸ್ವಾಧೀನಾಧಿಕಾರಿ ಹಾಗೂ ಎಸ್ಟೇಟ್‌ ಅಧಿಕಾರಿಗಳ ಕಛೇರಿ, 
ರಾಷ್ಟ್ರೀಯ ಹೆದ್ದಾರಿಗಳು, ಪಿ.ಡಬ್ಲ್ಯೂ.ಡಿ. ಆವರಣ, ಕೆ.ಆರ್‌. ವೃತ್ತ, ಬೆಂಗಳೂರು. 
ಅಧಿಸೂಚನೆ 
ನಂ: ಎಲ್‌ಎಕ್ಯೂ:ಬಿಎಲ್‌ಆರ್‌:9:90-91, ದಿನಾಂಕ: 28ನೇ ಮೇ 2004 
ಸಂಖ್ಯೆ: ಎಲ್‌ಎಕ್ಯೂ:ಬಿಎಲ್‌ಆರ್‌:2:90-91, ಭೂಸ್ವಾಧೀನ ಕಾಯಿದೆ 1894ನೇ ಅಧಿನಿಯಮ 17 ರಲ್ಲಿ 1961 ರಲ್ಲಿ 
ತಿದ್ದುಪಡಿಯಾದಂತೆ ಭೂಸ್ವಾಧೀನ ಅಧಿನಿಯಮ 1894ರ ಅನ್ವಯ ಪ್ರಕರಣವು 16ರ ಉಪ ಪ್ರಕರಣ (2ರ ಮೇರೆಗೆ ಮುಂದಿನ 
ಅನುಸೂಚಿಯಲ್ಲಿ ನಮೂದಿಸಿರುವ ಜಮೀನುಗಳನ್ನು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ರಾಷ್ಟ್ರೀಯ ಹೆದ್ದಾರಿ-7ರ ಕಿ.ಮೀ. 16.52 ರಿಂದ 
16.58ರ ವರೆಗಿನ ಎರಡು ಸಾರಿಗೆ ರಸ್ತೆಯನ್ನು ನಾಲ್ಕು ಸಾರಿಗೆ ರಸ್ತೆ ನಿರ್ಮಾಣಕ್ಕಾಗಿ ಭೂಸ್ವಾಧೀನಪಡಿಸಿಕೊಳ್ಳಲಾಗಿದೆ ಎಂದು 
ಸಾರ್ವಜನಿಕರ ಹಾಗೂ ಸಂಬಂಧಿಸಿದವರ ತಿಳುವಳಿಕೆಗಾಗಿ ಈ ಅಧಿಸೂಚನೆ ನೀಡುವುದರ ಮೂಲಕ ತಿಳಿಸಿದೆ. 


















































ಅಧಿಸೂಚನೆ 
ಜಿಲ್ಲೆ; ಬೆಂಗಳೂರು ಹೋಬಳಿ: ಬೇಗೂರು 
ತಾಲ್ಲೂಕು: ಬೆಂಗಳೂರು ದಕ್ಷಿಣ ಗ್ರಾಮ: ಬೊಮ್ಮನಹಳ್ಳಿ 
ಕ್ರ ಖಾತೆದಾರರ ಹೆಸರು: ಭೂಪರಿಹಾರ ಸರ್ವೆ ನಂ. ತರಹೆ ವಿಸ್ತೀರ್ಣ ಜಮೀನನ್ನು 
ಸಂ. ಪಡೆದಿರುವವರ ಹೆಸರು (ಎ.ಗುಂ.) ಸ್ವಾಧೀನಪಡಿಸಿ 
ಕೊಂಡಿರುವ ದಿನಾಂಕ: 
1 2 3 4 5 6 
1) | ಮೆ. ಪಾನ್ಕಂ ಸಿಮೆಂಟ್‌ ಪ್ರೈವೇಟ್‌ ಲಿಮಿಟೆಡ್‌ 4:9 ಎನ್‌.ಎ.ಕೆ. 0-07 07-11-1994 
2) | ಮೆ. ವಿಜಯಲಕ್ಷ್ಮಿ ಟಿಂಬರ್‌ ಡಿಪಾಟ್‌ ಪ್ರೆ.ಲಿ. 4:10ಬಿ ಎನ್‌.ಎ.ಕೆ. 0-03 07-11-1994 
ಕುಡುಮ ಇಂಡಸ್ಟ್ರೀಟ್‌ ಪ್ರೈವೇಟ್‌ ಲಿಮಿಟೆಡ್‌ 4:10ಎ2 | ಎನ್‌.ಎ.ಕೆ. 0-06 07-11-1994 
3) | ಶ್ರೀ ಕೆ.ಸಿ. ವಿಜಯಕುಮಾರ್‌ 4:11 ಎನ್‌.ಎ.ಕೆ. 0-15 07-11-1994 
(16335 ಚ.ಅ.) 
4) | ಮೆ. ಪಾನ್ಕಂ ಸಿಮೆಂಟ್‌ ಪ್ರೈವೇಟ್‌ ಲಿಮಿಟೆಡ್‌ 5:1 ಎನ್‌.ಎ.ಕೆ. 0-10 07-11-1994 
(0-01 ಪಿ.ಕೆ.) 
5) | ನಾರಾಯಣಶೆಟ್ಟಿ ಉರುಫ್‌ ನಾರಪ್ಪ ರೆಡ್ಡಿ 13:1 ಎನ್‌.ಎ.ಕೆ. 0-06 07-11-1994 
(6534 ಚ.ಅ) 
6) | ಹನುಮಪ್ಪ ಬಿನ್‌ ವೆಂಕಟಪ್ಪ 13:2 ಎನ್‌ .ಎ.ಕೆ. 1633.5 ಚ.ಅ. 07-11-1994 
7 | ಎಂ. ರಮೇಶ್‌ ರೆಡ್ಡಿ 13:4 ಎನ್‌.ಎ.ಕೆ. 0-08 07-11-1994 
8) | ಜಮಿಯಾ ಮಸೀದಿ, ಬೊಮ್ಮನಹಳ್ಳಿ 13:5ಎ ಎನ್‌.ಎ.ಕೆ. 0-03 07-11-1994 
ಶ್ರೀ ಪಂಚಲಿಂಗಂ 13:5ಬಿ ಎನ್‌.ಎ.ಕೆ. 0-11 1/2 07-11-1994 
ಶ್ರೀ ವೆಂಕಟರಾಜು 13:5ಸಿ ಎನ್‌.ಎ.ಕೆ. 0-0 1/2 07-11-1994 
ಶ್ರೀಮತಿ ಕೆ.ವಿ. ರಾಧಾಮಣಿ ಕೋಂ ಜಗದೀಶ್‌ | 13:5ಸಿ ಎನ್‌.ಎ.ಕೆ. 0-01 07-11-1994 
ಪಂಚಲಿಂಗಯ್ಯ, ಚನ್ನಯ್ಯ, ಎಂ.ಎ ಪ್ರಕಾಶ್‌ 13:5ಡಿ ಎನ್‌.ಎ.ಕೆ. 0-03 07-11-1994 
9) | ಶ್ರೀ ಬಿ.ಕೆ. ಲಕ್ಷ್ಮಯ್ಯ 14 ಎನ್‌.ಎ.ಕೆ. 0-06 07-11-1994 





























































































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೩, ೨೦೦೪ ೩೬೩ 
1 2 3 4 5 6 
10) ಜಯರಾಮರೆಡ್ಡಿ ಬಿನ್‌ ಲೇ. ವೆಂಕಟರೆಡ್ಡಿ 49:1 ಎನ್‌.ಎ.ಕೆ. 0-0 1/2 07-11-1994 
ನಾರಾಯಣಮ್ಮಕೋಂ ಲೇ. ಕೃಷ್ಣಾರೆಡ್ಡಿ 49:1 ಎನ್‌.ಎ.ಕೆ. 0-0 1/2 07-11-1994 
ಕಾರಪಾನ್‌ ಗೂಡ್ಸ್‌ ಕ್ಯಾಂಬರ್‌ ಪ್ರೈವೇಟ್‌ 49:1 ಎನ್‌.ಎ.ಕೆ. 0-01 1/2 07-11-1994 
ಲಿಮಿಟೆಡ್‌ 
11) | ಎ. ಮೋಹನ್‌ ಬಿನ್‌ 49:2 ಎನ್‌.ಎ.ಕೆ. 0-06 07-11-1994 
ಲೇ. ಅಯೋಧ್ಯರಾಮನ್‌ 
12) | ಚನ್ನಪ್ಪರೆಡ್ಡಿ ಬಿನ್‌ ನಾಗಪ್ಪರೆಡ್ಡಿ 49:3ಎ | ಎನ್‌.ಎ.ಕೆ. 0-0 1/2 07-11-1994 
ಸಯ್ಯದ್‌ ಪ್ಯಾರಿಜಾನ್‌ 49:3ಎ ಎನ್‌.ಎ.ಕೆ. 0-0 1/2 07-11-1994 
ಕೃಷ್ಣಪ್ಪರೆಡ್ಡಿ ಬಿನ್‌ ವೆಂಕಟಪ್ಪ 49:3ಬಿ ಎನ್‌.ಎ.ಕೆ. 0-01 07-11-1994 
ಆರ್‌. ಶ್ಯಾಮಣ್ಣ 49:3ಸಿ ಎನ್‌.ಎ.ಕೆ. 0-01 07-11-1994 
ಆರ್‌. ಹನುಮಯ್ಯ 49:3ಸಿ ಎನ್‌.ಎ.ಕೆ. 0-01 07-11-1994 
ಮುನಿನಂಜಮ್ಮ 49:3ಸಿ ಎನ್‌.ಎ.ಕೆ. 0-01 07-11-1994 
ಸಿ.ಪಿ.ಟಿ.ಬಿ. 49:3ಸಿ ಎನ್‌.ಎ.ಕೆ. 0-01 07-11-1994 
13) | ಆರ್‌. ರತ್ನಮ್ಮ 
ಆರ್‌. ಪದ್ಮಾವತಿ ಸ 
ಆರ್‌. ಲಕ್ಷಿ ದೇವಿ 49:4 ಎನ್‌.ಎ.ಕೆ. 07-11-1994 
(4356 ಚ.ಅ.) 
ಆರ್‌. ಜಯಣ್ಣ 
ಆರ್‌. ಮಹದೇವ್‌ 
14 | ಬಿ.ಎನ್‌. ರತ್ನಮ್ಮಕೋಂ ಅಣ್ಣಯ್ಯರೆಡ್ಡಿ 53:1ಎ ಎನ್‌.ಎ.ಕೆ. 0-10 1/2 07-11-1994 
ಪಿ. ಗೋಪಾಲ್‌ 53:1ಬಿ ಎನ್‌.ಎ.ಕೆ. 0-02 07-11-1994 
15 | ಎಂ.ಬಿ.ಟಿ. ಕಂಪನಿ, 
ಪಿ.ಎಸ್‌. ಲಕ್ಷ ಣರಾವ್‌ 53:2 ಎನ್‌.ಎ.ಕೆ. 0-0 1/2 07-11-1994 
ಕಾರವಾನ್‌ ಗೂಡ್ಸ್‌, ಕ್ಯಾರಿಯರ್‌, ಪ್ರೆ.ಲಿ. 
16) | ಮದ್ರಾಸ್‌-ಬೆಂಗಳೂರು ಟ್ರಾನ್ಸ್‌ಪೋರ್ಟ್‌ 53:3 ಎನ್‌.ಎ.ಕೆ. 0-05 1/2 07-11-1994 
ಕಂಪನಿ, ಎಂ.ಬಿ.ಟಿ. ಕಂಪನಿ, ಸಿಐಬಿಟಿ, 
ಪಿ.ಎಸ್‌. ಲಕ್ಷ ಣರಾವ್‌ 
17 ದೊಡ್ಡಮುನಿಯಪ್ಪ ಬಿನ್‌ ಚಿಕ್ಕಯಲ್ಲಪ್ಪ, 54:1 ಎನ್‌.ಎ.ಕೆ. 0-12 07-11-1994 
ಸಿ.ಐ.ಟಿ.ಬಿ. 
18) | ಪಿ.ಎಂ. ರಾಮಲಿಂಗಂ 54:2 ಎನ್‌.ಎ.ಕೆ. 0-05 07-11-1994 
19) | ನಿರ್ದೇಶಕರು, ವಿದ್ಯಾ ಇಲಾಖೆ, ಸಿ.ಐ.ಟಿ.ಬಿ. 54:3 ಎನ್‌.ಎ.ಕೆ. 0-06 07-11-1994 
20) | ಎಂ. ನಾಗರಾಜರೆಡ್ಡಿ 
ಬಿ.ಎಂ. ರಾಮಚಂದ್ರರೆಡ್ಡಿ 
ಗೋಪಾಲರೆಡ್ಡಿ 54:4 ಎನ್‌.ಎ.ಕೆ. 0-08 07-11-1994 
ಬಿ.ಎಂ. ಸುಬ್ಬಣ್ಣ 
ಸಿದ್ದಪ್ಪ 
21) | ಬಿ.ವಿ. ನಾರಾಯಣರೆಡ್ಡಿ 69:4 ಎನ್‌.ಎ.ಕೆ. 0-06 1/2 07-11-1994 
22) | ಎನ್‌. ನಾರಾಯಣರೆಡ್ಡಿ 69:5ಎ ಎನ್‌.ಎ.ಕೆ. 0-0 1/2 07-11-1994 
ಬಿನ್‌ ಆರ್‌. ನರಸಿಂಹರೆಡ್ಡಿ 
23) | ಸಿ. ಮುನಿರೆಡ್ಡಿ ಬಿನ್‌ ಚಿಕ್ಕಲಕ್ಷ್ಮಯ್ಯ 70:1 ಎನ್‌.ಎ.ಕೆ. 0-01 07-11-1994 
24) | ಬಿ.ಎಸ್‌. ವಜ್ರಮುನಿಯಪ್ಪ 70:2 ಎನ್‌.ಎ.ಕೆ. 0-01 1/2 07-11-1994 
25) | ಶ್ರೀಮತಿ ಅಕ್ಕಯ್ಯಮ್ಮ 
ಶ್ರೀಮತಿ ನರಸಮ್ಮ 70:3 ಎನ್‌.ಎ.ಕೆ. 0-03 07-11-1994 
ಶ್ರೀಮತಿ ಭಾಗ್ಯಮ್ಮ 
ವಿಶೇಷ ಭೂಸ್ವಾಧೀನಾಧಿಕಾರಿ ಹಾಗೂ ಎಸ್ಟೇಟ್‌ ಅಧಿಕಾರಿಗಳು, 
ಪಿ.ಆರ್‌. . 145 ರಾಷ್ಟ್ರೀಯ ಹೆದ್ದಾರಿ, ಬೆಂಗಳೂರು. 





೩೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೩, ೨೦೦೪ ಭಾಗ - ೬ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ 
ಭೂ ಸ್ವಾಧೀನ ಕಾಯ್ದೆಯ ಕಲಂ 17ನೇ ಪ್ರಕರಣದ ಅನ್ವಯ ಪ್ರಕರಣ 4(1)ರ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ: ಆರ್‌(2)ಎಲ್‌ಎಕ್ಕೂ:ಎಸ್‌ಆರ್‌:12/2001-02, ದಿನಾಂಕ: 20ನೇ ಮೇ 2004 

ಈ ಕೆಳಗಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ತುಂಗಾ ಮೇಲ್ಲಂಡೆ ಯೋಜನೆ ಮುಖ್ಯ ಕಾಲುವೆಯನ್ನು ನಿರ್ಮಿಸಲು ಅಗತ್ಯವಾಗಲಿದೆ ಎಂದು 
ಸರ್ಕಾರಕ್ಕೆ ಕಂಡು ಬಂದಿರುವುದರಿಂದ, ಕರ್ನಾಟಕ ಅಧಿನಿಯಮ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ 1894ರ 1)ರ 4ನೇ ಪ್ರಕರಣದ ಉಪ 
ಬಂಧಗಳ ಮೇರೆಗೆ ಅನುಸಾರವಾಗಿ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಜಮೀನುಗಳು ಅಗತ್ಯವಾಗಿದೆ ಎಂದು ಈ ಮೂಲಕ ಅಧಿಸೂಚಿಸಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಸದರಿ ಅಧಿನಿಯಮದ 
4ನೇ ಪ್ರಕರಣದ (2ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ ಇವರಿಗೆ ಈ ಮೂಲಕ 
ಅಧಿಕಾರವನ್ನು ನೀಡಿರುತ್ತದೆ. 

ಸದರಿ ಅಧಿನಿಯಮದ 17ನೇ ಪ್ರಕರಣದ (1) ಮತ್ತು (0ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಪ್ರಕರಣದ ತುರ್ತಿನ ದೃಷ್ಟಿಯಿಂದ ಸದರಿ 
ಅಧಿನಿಯಮದ 5ಎ ಪ್ರಕರಣದ ಉಪ ಬಂಧಗಳು, ಕೆಳಗೆ ನಿರ್ದಿಷ್ಟಪಡಿಸಲಾದ ಭೂಮಿಗಳ ಸ್ವಾಧೀನಕ್ಕೆ ಅನ್ವಯವಾಗುವುದಿಲ್ಲವೆಂದು ನಿರ್ದೇಶಿಸಿದೆ. (ಸರ್ಕಾರದ ಆದೇಶ ಸಂಖ್ಯೆ: ಕಂಇ 31 ಭೂಸ್ವಾಳ 2002, 
ದಿನಾಂಕ: 4.6.2002) 

ಸದರಿ ಭೂಮಿಗಳ ಆರ್ಜನೆಯ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರ ಅಥವಾ ಇತರ ವ್ಯಕ್ತಿಗಳಿಗೆ ಅಡ್ಡಿಯನ್ನು ಉಂಟು ಮಾಡಬಾರದೆಂದು ಅಥವಾ 
ಅವರ ಕಾರ್ಯದಲ್ಲಿ ಹಸ್ತಕ್ಷೇಪ ಮಾಡಬಾರದೆಂದು ಸದರಿ ಭೂಮಿಗಳ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ 
ಜಿಲ್ಲಾಧಿಕಾರಿಗಳು, ಶಿವಮೊಗ್ಗ ರವರ ಅನುಮತಿ ಇಲ್ಲದೇ ಮಾರಾಟ, ಗುತ್ತಿಗೆ ಅಡಮಾನ, ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೆಗಾಗಿ ಮಾಡಿಕೊಂಡ ಯಾವುದೇ 
ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಆರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರವನ್ನು ನಿರ್ಧರಣೆ ಮಾಡುವ 
ಅಧಿಕಾರಿಯು ಸದರಿ ಅಧಿನಿಯಮದ 24ನೇ ಪ್ರಕರಣದ 7ನೇ ಖಂಡದ (ಉಪ ಪ್ರಕರಣದ) ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ತುಂಗಾ ಮೇಲ್ದಂಡೆ ಯೋಜನೆ ಶಿವಮೊಗ್ಗ ಇವರ ಕಾರ್ಯಾಲಯದಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 























ಅನುಸೂಚಿ 
ಜಿಲ್ಲೆ; ಶಿವಮೊಗ್ಗ ತಾಲ್ಲೂಕು: ಶಿವಮೊಗ್ಗ ಹೋಬಳಿ: ಕಸಬಾ ಗ್ರಾಮ: ಆಲ್ಕೊಳ 
ಕ್ರಮ ಖಾತೆದಾರರ ಹೆಸರು ಅನುಭವ- ಸರ್ವೆ ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನ ಜಮೀನಿನ ವಿವರ 
ಸಂಖ್ಯೆ ದಾರರ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಹೆಸರು ಸ.ನಂ. ಸ.ನಂ. ಸ.ನಂ. ಸ.ನಂ. ಎ.ಗುಂ. ರೂ.ಪೈ 
1 2 3 4 5 6 7 8 9 10 11 
1 ಎಸ್‌.ಕೆ. ಗಿರೀಶ್‌ ಬಿನ್‌ ಜಿ.ಎನ್‌. ಕೃಷ್ಣನ್‌ ಸ್ವಂತ 38/2 ಖುಷ್ಮಿ 391ಎ 38/1 38/2 ಪೆ 38/2 ಪೆ 0-08 0-20 
2.1. ಬಿ.ಟಿ. ಮೃತ್ಯುಂಜಯಪ್ಪ ಬಿನ್‌ ಸ್ವಂತ 39/1 
ಟೋಕಪ್ಪ ಗೌಡ ಭೂ ಪರಿವರ್ತಿತ WY 
39/1ಬಿ 38/2 39ಎಷ್ಪೆ 39/2 0-24 ಕ 
2. ಶ್ರೀಮತಿ ರುಕ್ಕೀಕಿಯಮ್ಮ ಕೋಂ ಶಂಕ್ರಪ್ಪ ಸ್ವಂತ 39/1 ರಲ್ಲಿ ಜಮೀನು ೫ 
(30X49) ಸೈಟು ನಂ.20 
3 3. ಜೆ. ಚಂದ್ರಶೇಖರಪ್ಪ ಬಿನ್‌ ಹಾಲಪ ಸಂತ 45 ಖುಷ್ಮಿ 45 ಪ್ಲೆಕಿ 45 ಪ್ಲೆಕಿ 44/2ಎ 44/2ಬಿ 0-15 0-40 






































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೩, ೨೦೦೪ ೩೬೫ 











2 3 4 5 6 7 8 9 10 11 
4 1. ಭೀಮಣ್ಣ ತಿರುಕಪ್ಪ ನಾಯ್ಕ ಬಿನ್‌ 
ತಿರುಕಪ್ಪ ನಾಯ್ಕ 
ಈ ಸಂತ 47 ಪೈಕಿ ಖುಷ್ಕಿ 46 47ಪ್ಪೆಕಿ 44/2ಬಿ 47 0-24 0-62 
2. ಜೆ. ಚಂದ್ರಶೇಖರಪ್ಪ ಬಿನ್‌ ಬಾಲಪ್ಪ ೯ ಲ ಶ್ರ 


3. ಕೆ. ಚಾಮರಾಜ ಬಿನ್‌ ಕೆ. ವೀರಪ್ಪ 
5 1. ನಂಜಪ್ಪ ಬಿನ್‌ ಯಲ್ಲಪ್ಪ 
2. ಭೀಮಣ್ಣ ತಿರುಕಪ್ಪ ನಾಯ್ಕ 








ಸಂತ 53/1 ಖುಷ್ಕಿ 54 49 47 53/1 ಪೆಕಿ 0-17 1-20 
ಬಿನ್‌ ತಿರುಕಪ್ಪ ನಾಯ್ಕ ತ ಚ 
3. ಎಸ್‌.ಕೆ. ಪುಟ್ಟಪ್ಪ ಬಿನ್‌ ಕನ್ನಪ್ಪ 
6 ಎಸ್‌.ಕೆ. ಪುಟ್ಟಣ್ಣ ಬಿನ್‌ ಕನ್ನಪ್ಪ ಸ್ವಂತ 54/1 ಭೂ ಪರಿವರ್ತಿತ | 541 ಪೈಕಿ | 47, 53/1 46 541 ಪೈ 0-05 6-20 
ಜಮೀನು 





7 1. ಮಹಾದೇವಪ್ಪ ಬಿನ್‌ ವೀರಪ್ಪ 
2 ಪಾರ್ವತಮ್ಮ ಕೋಂ ದಿ. ರುದ್ರಪ್ಪ ಸ್ವಂತ 93/6 ಪೈ ಖುಷ್ಕಿ 97/6 ಪೈ 92 93/5 62, 97 1-00 1-30 
3. ನಂಜುಂಡಪ್ಪ ಬಿನ್‌ ವೀರಪ್ಪ 









































ಜುಮ್ಚಾ 3-13 


[se 





ಜುಮ್ಲಾ ಮೂರು ಎಕರೆ ಮತ್ತು ಹದಿಮೂರು ಗುಂಟೆಗಳು ಮಾತ್ರ 
ಪಿ.ಆರ್‌. 137 ಜಿಲ್ಲಾಧಿಕಾರಿಗಳು, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ಭೂ ಅರ್ಜನೆ ಅಧಿನಿಯಮ 4(1)ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ: ಎಲ್‌ಎಕ್ಯೂ:ಎಸ್‌ಆರ್‌:25/2004-05, ದಿನಾಂಕ: 7ನೇ ಮೇ 2004 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಠಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೆಚ್ಚುವರಿಯಾಗಿ ಬಳಕೆಯಾಗಿರುವ ಕೋಟಗಾರಲಹಳ್ಳಿ ಗ್ರಾಮದ ಕೆರೆಗಾಗಿ ಅಗತ್ಯವಾಗಿದೆಯೆಂದು 
ಜಿಲ್ಲಾಧಿಕಾರಿಗಳು ತುಮಕೂರು ಜಿಲ್ಲೆ, ತುಮಕೂರು ಇವರಿಗೆ ಬಂದಿರುವುದರಿಂದ ಕರ್ನಾಟಕ ಕಾಯಿದೆ 1991 ರನ್ವಯ ತಿದ್ದುಪಡಿಯಾದ ಕೇಂದ್ರ ಅಧಿನಿಯಮ 1894ರ 4ನೇ ಪ್ರಕರಣದ (1)ನೇ ಉಪ ಪ್ರಕರಣದ 
ಅನುಸಾರವಾಗಿ ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ ನೋಟೀಸುಗಳನ್ನು ಕೊಡಲಾಗಿದೆ. ಹಾಗೂ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ರವರು ಅಧಿನಿಯಮದ 4(2)ನೇ 
ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ಉಪ ವಿಭಾಗಾಧಿಕಾರಿಗಳು ಮಧುಗಿರಿ ಹಾಗೂ ಅವರ ಸಿಬ್ಬಂದಿ ಮತ್ತು ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡಿರುತ್ತಾರೆ. 
ಸದರಿ ಅಧಿನಿಯಮದ 34) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ರವರು ಅಧಿನಿಯಮದ 5ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು 
ನಿರ್ವಹಿಸಲು ಉಪ ವಿಭಾಗಾಧಿಕಾರಿಗಳು ಮಧುಗಿರಿ ಇವರನ್ನು ನೇಮಕ ಮಾಡಿರುತ್ತಾರೆ. 
ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ ಅವುಗಳನ್ನು ಈ ಅಧಿಸೂಚನೆ ಪ್ರಕಟಗೊಂಡ ತಾರೀಖಿನಿಂದ 30 ದಿನಗಳ ಒಳಗಾಗಿ ಅಥವಾ 
ಅದಕ್ಕೆ ಮುಂಚೆ ಕರ್ನಾಟಕ ಕಾಯಿದೆ 33:1991ರ ಅನ್ವಯ ತಿದ್ದುಪಡಿಯಾದ ಭೂ ಆರ್ಜನೆ ಕೇಂದ್ರ ಅಧಿನಿಯಮ 1894ರ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು 
ನೇಮಕವಾದ ಉಪ ವಿಭಾಗಾಧಿಕಾರಿಗಳು ಮಧುಗಿರಿ ಇವರಿಗೆ ಲಿಖಿತವಾಗಿ ಸಲ್ಲಿಸಬಹುದು. 


೩೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೩, ೨೦೦೪ ಭಾಗ - ೬ 





ಭೂ ಆರ್ಜನೆ ಉದ್ದೇಶಕ್ಕಾಗಿ ಘೋಷಿತ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವನೇ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಪ್ರಕಟಿತ ಭೂಮಿಗಳಲ್ಲಿ 
ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರ ಅನುಮತಿಯಿಲ್ಲದೆ ಮಾರಾಟ, 
ಗುತ್ತಿಗೆ, ಅಡಮಾನ ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಪ್ರಕಟಿತ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ದೂರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ 
ಅಭಿವೃದ್ಧಿಗಳನ್ನು ಅಂತಿಮವಾಗಿ ಆರ್ಜನೆ ಮಾಡಿಕೊಳ್ಳಲಾಗುವ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಭೂ ಆರ್ಜನೆ ಅಧಿನಿಯಮದ (7ನೇ ಖಂಡದ) 2ನೇ 
ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ಉಪ ವಿಭಾಗಾಧಿಕಾರಿಗಳು ಮದುಗಿರಿ ಇವರ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ ನಕ್ಷೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 





















































ಅನುಸೂಚಿ 

ಜಿಲ್ಲೆ: ತುಮಕೂರು ತಾಲ್ಲೂಕು: ಮಧುಗಿರಿ ಹೋಬಳಿ: ದೊಡ್ಡೇರಿ ಗ್ರಾಮ: ಕೋಟಗಾರಲಹಳ್ಳಿ 
ಕ್ರಮ ಖಾತೆದಾರರ ಹೆಸರು ಅನುಭವದಾರರ ಹೆಸರು | ಸರ್ವೆ ನಂ. ತರಹೆ ಚಕ್ಕುಬಂದಿ ವಿಸ್ತೀರ್ಣ ಆಕಾರ 
ಸಂಖ್ಯೆ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಎ.ಗುಂ. ರೂ.ಪ್ಟೆ 

1 2 3 4 5 6 7 8 9 10 11 

1 | ಚಿಕ್ಕಣ್ಣ ಬಿನ್‌ ವೆಂಕಟಜ್ಜಪ್ಪ ಮೂಡ್ಲಿಗಿರಿಯಪ್ಪ 217:2 ರಲ್ಲಿ ಖುಷ್ಕಿ ಸ ನಂ:217:2ರ | ಸ ನಂ:217:2ರ | ಸನಂ: 217:1ಸಿ 0-06 0-03 

ಉಳಿಕೆ ಉಳಿಕೆ 119:1 

ಪಿ.ಆರ್‌. 138 ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ ತುಮಕೂರು. 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 
ಭೂ ಸ್ವಾಧೀನ ಕಾಯ್ದೆಯ ಕಲಂ 17ನೇ ಪ್ರಕರಣದ ಅನ್ವಯ ಪ್ರಕರಣ 4(1)ರ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ: ಆರ್‌(2)ಎಲ್‌ಎಕ್ಕೂ:ಎಸ್‌ಆರ್‌:01/2003-04, ದಿನಾಂಕ: 24ನೇ ಮೇ 2004 

ಈ ಕೆಳಗಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ತುಂಗಾ ಮೇಲ್ದಂಡೆ ಯೋಜನೆ ಮುಖ್ಯ ಕಾಲುವೆಯನ್ನು ನಿರ್ಮಿಸಲು ಅಗತ್ಯವಾಗಲಿದೆ ಎಂದು 
ಸರ್ಕಾರಕ್ಕೆ ಕಂಡು ಬಂದಿರುವುದರಿಂದ, ಕರ್ನಾಟಕ ಅಧಿನಿಯಮ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ 1894ರ 1)ರ 4ನೇ ಪ್ರಕರಣದ ಉಪ 
ಬಂಧಗಳ ಮೇರೆಗೆ ಅನುಸಾರವಾಗಿ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಜಮೀನುಗಳು ಅಗತ್ಯವಾಗಿದೆ ಎಂದು ಈ ಮೂಲಕ ಅಧಿಸೂಚಿಸಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಸದರಿ ಅಧಿನಿಯಮದ 
4ನೇ ಪ್ರಕರಣದ (2ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ ಇವರಿಗೆ ಈ ಮೂಲಕ 
ಅಧಿಕಾರವನ್ನು ನೀಡಿರುತ್ತದೆ. 

ಸದರಿ ಅಧಿನಿಯಮದ 17ನೇ ಪ್ರಕರಣದ (1) ಮತ್ತು (0ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಪ್ರಕರಣದ ತುರ್ತಿನ ದೃಷ್ಟಿಯಿಂದ ಸದರಿ 
ಅಧಿನಿಯಮದ 5ಎ ಪ್ರಕರಣದ ಉಪ ಬಂಧಗಳು, ಕೆಳಗೆ ನಿರ್ದಿಷ್ಟಪಡಿಸಲಾದ ಭೂಮಿಗಳ ಸ್ವಾಧೀನಕ್ಕೆ ಅನ್ವಯವಾಗುವುದಿಲ್ಲವೆಂದು ನಿರ್ದೇಶಿಸಿದೆ. (ಸರ್ಕಾರದ ಆದೇಶ ಸಂಖ್ಯೆ: ಕಂಇ 31 ಭೂಸ್ವಾಳ 2002, 
ದಿನಾಂಕ: 4.6.2002) 

ಸದರಿ ಭೂಮಿಗಳ ಆರ್ಜನೆಯ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರ ಅಥವಾ ಇತರ ವ್ಯಕ್ತಿಗಳಿಗೆ ಅಡ್ಡಿಯನ್ನು ಉಂಟು ಮಾಡಬಾರದೆಂದು ಅಥವಾ 
ಅವರ ಕಾರ್ಯದಲ್ಲಿ ಹಸ್ತಕ್ಷೇಪ ಮಾಡಬಾರದೆಂದು ಸದರಿ ಭೂಮಿಗಳ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ 
ಜಿಲ್ಲಾಧಿಕಾರಿಗಳು, ಶಿವಮೊಗ್ಗ ರವರ ಅನುಮತಿ ಇಲ್ಲದೇ ಮಾರಾಟ, ಗುತ್ತಿಗೆ ಅಡಮಾನ, ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೆಗಾಗಿ ಮಾಡಿಕೊಂಡ ಯಾವುದೇ 
ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಆರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರವನ್ನು ನಿರ್ಧರಣೆ ಮಾಡುವ 
ಅಧಿಕಾರಿಯು ಸದರಿ ಅಧಿನಿಯಮದ 24ನೇ ಪ್ರಕರಣದ 7ನೇ ಖಂಡದ (ಉಪ ಪ್ರಕರಣದ) ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೩, ೨೦೦೪ ೩೬೭ 





ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ತುಂಗಾ ಮೇಲ್ದಂಡೆ ಯೋಜನೆ ಶಿವಮೊಗ್ಗ ಇವರ ಕಾರ್ಯಾಲಯದಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 

















ಅನುಸೂಚಿ 
ಜಿಲ್ಲೆ: ಶಿವಮೊಗ್ಗ ತಾಲ್ಲೂಕು: ಶಿವಮೊಗ್ಗ ಹೋಬಳಿ: ಹೊಳಲೂರು ಗ್ರಾಮ: ಮತ್ತೋಡು 
ಭೂ ಸ್ನಾಧೀನಕ್ಕೆ ಬೇಕಾಗಬಹುದಾದ 
ಕ್ರಮ ಅನುಭವದಾರರ | ಸರ್ವೆ i ಜಿ 
ನ ೦ 
| ಖಾತೆದಾರರ ಹೆಸರು ತ್ತ ks ತರಹೆ 
ಸಂಖ್ಯೆ ಹೆಸರು ನಂ. ಪಶಿಮ ಉತರ ವಿಸೀರ್ಣ ಆಕಾರ 
ಪೂರ್ವ ಸ.ನಂ. ಟ ವ ದಕ್ಷಿಣ ಸ.ನಂ. ಚ್ಟ 
ಸ.ನಂ. ಸ.ನಂ. ಜ್‌ ಎ.ಗುಂ. ಪೈ 
1 2 3 4 5 6 7 8 9 10 11 
ಸ.ನಂ. 18ರ ಅಬಲಗೆರೆ ಸ.ನಂ.18ರ ಪ್ಲೆಕಿ 
1 | ಈರಮ್ಮಕೋಂ ಚಂದ್ರಶೇಖರಯ್ಯ ಸ್ವಂತ 18 | ಇ.ನೀ.ತ ಗ ಸ.ನಂ.21 _ 0-18 2-02 
ಆ ಈ ಜಮೀನು ಗಡಿ ಉಳಿದ ಜಮೀನು 
ಒಟ್ಟು 0-18 2-02 









































(ಜುಮ್ಲಾ ಹದಿನೆಂಟು ಗುಂಟೆ ಮಾತ್ರ) 
ಪಿ.ಆರ್‌. 139 ಜಿಲ್ಲಾಧಿಕಾರಿಗಳು, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 
ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಭೂಸ್ವಾಧೀನ ಕಾಯ್ದೆ ಕಲಂ 4(1)ರ ಮತ್ತು 17(4)ರ ಅನ್ವಯ ಅಧಿಸೂಚನೆ 
ಕ್ರಮಾಂಕ: ಎಲ್‌ಎಕ್ಕೂ:ಎಸ್‌ಆರ್‌:42004-2005, ದಿನಾಂಕ: 17ನೇ ಮೇ 2004 
ಈ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಯಶವಂತಪುರ - ತುಮಕೂರು ರೈಲ್ವೆ ಡಬ್ಬಿಂಗ್‌ ನಿರ್ಮಾಣ ಮಾಡುವ ಸಲುವಾಗಿ ರೈಲ್ವೆ 
ಇಲಾಖೆಗೆ ಬೇಕಾಗಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಜಿಲ್ಲಾಧಿಕಾರಿಯವರಿಗೆ ಕಂಡು ಬಂದಿರುತ್ತದೆ. 
1991ನೇ ಸಾಲಿನ ಕರ್ನಾಟಕ ಸರ್ಕಾರದ ಅಧಿನಿಯಮದ 33 ತಿದ್ದುಪಡಿಯಾದ ಮತ್ತು 1894ನೇ ಸಾಲಿನ ಭೂ ಸ್ವಾಧೀನ ಕಾಯ್ದೆ (ತಿದ್ದುಪಡಿ) ಗಳಲ್ಲಿ ತಿದ್ದುಪಡಿಯಾದ 1894ನೇ ಭೂ ಸ್ವಾಧೀನ ಕಾಯ್ದೆಯ 
ಕಲಂ 4(1)ರ ಪ್ರಕಾರ ಸದರಿ ಜಮೀನುಗಳು ಮೇಲ್ಕಂಡ ಉದ್ದೇಶಕ್ಕಾಗಿ ಬೇಕೆಂದು ಪ್ರಕಟಿಸಿದೆ. ಹಾಗೂ ಸದರಿ ಕಾಯ್ದೆಯ 4(2)ನೆಯ ಪ್ರಕಟಣೆಯಿಂದ ವಿಹಿತವಾದ ಅಧಿಕಾರಗಳನ್ನು ಉಪಯೋಗಿಸಲು ವಿಶೇಷ ಭೂ 
ಸ್ವಾಧೀನಾಧಿಕಾರಿಗಳು, 3ನೇ ಮಹಡಿ, ಪೋಡಿಯಂ ಬ್ಲಾಕ್‌, ವಿಶ್ವೇಶ್ವರಯ್ಯ ಕೇಂದ್ರ, ಡಾ: ಅಂಬೇಡ್ಕರ್‌ ವೀಧಿ, ಬೆಂಗಳೂರು-1 ಇವರಿಗೆ ಮತ್ತು ಇವರ ಸಿಬ್ಬಂದಿ ವರ್ಗದವರಿಗೆ ಈ ಮೂಲಕ ಅಧಿಕಾರ 
ವಹಿಸಿಕೊಡಲಾಗಿದೆ. 
ಭೂ ಸ್ವಾಧೀನ ಕಾಯ್ದೆಯ ಪ್ರಕರಣದ 17 ಉಪಪ್ರಕರಣ (4) ರಲ್ಲಿ ವಿಧಿವತ್ತಾಗಿರುವ ಅಧಿಕಾರದ ಪ್ರಕಾರ ಕರ್ನಾಟಕ ಸರ್ಕಾರದಿಂದ ತುರ್ತು ಶಾಸನ ರೀತ್ಯಾ 5(ಎ) ಪ್ರಕರಣವು ಇದಕ್ಕೆ 
ಅನ್ವಯಿಸುವುದಿಲ್ಲವೆಂದು ನೆಂ: ಕಂಇ 16 ಎಕ್ಕೂಜಿಆರ್‌ 63, ದಿನಾಂಕ: 22.3.2004 ರಂತೆ ಸರ್ಕಾರದಿಂದ ಆದೇಶ ನೀಡಲಾಗಿದೆ. 
ಭೂ ಸ್ವಾಧೀನ ಕಾಯ್ದೆಗನುಗುಣವಾಗಿ ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರ ಅಥವಾ ಈ ಕೆಲಸಕ್ಕೆ ನೇಮಿಸಲ್ಪಟ್ಟಿರುವ ಅಧಿಕಾರಿಗಳಿಗೆ 
ಅಡಚಣೆಯುಂಟು ಮಾಡುವುದಾಗಲಿ ಅಥವಾ ಅತಿಕ್ರಮಿಸುವುದಾಗಲೀ ಮಾಡಬಾರದೆಂದು ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಸದರಿ ಜಮೀನಿನ ವಿಲೇವಾರಿಗಾಗಿ ಗುತ್ತಿಗೆ, ಅಡಮಾನ, ಹಸ್ತಾಂತರ ವಿನಿಮಯ 
ಅಥವಾ ಇನ್ಯಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ ಯಾವೊಂದು ವೆಚ್ಚ ಅಭಿವೃದ್ಧಿಗಳನ್ನು ಈ ಅಧಿಸೂಚನೆ ಪ್ರಕಟವಾದ ನಂತರ ವಿಶೇಷ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು ಇವರ 
ಮಂಜೂರಾತಿಯನ್ನು ಪಡೆಯದೆ ಮಾಡಿದ ಪಕ್ಷದಲ್ಲಿ ಅಂತಿಮವಾಗಿ ಅಧಿಕೃತ ಸಂಗ್ರಹಣೆ ಮಾಡಲಾಗುವ ಸದರಿ ಜಮೀನಿನ ಅಂತಹ ಭಾಗಗಳಿಗೆ ಪರಿಹಾರವನ್ನು ನಿರ್ಧರಿಸುವ ಅಧಿಕಾರಿಯಿಂದ ಸದರಿ 
ಅಧಿನಿಯಮದ 24ನೇ ಪ್ರಕರಣ ಏಳನೇ ಖಂಡದ ಮೇರೆಗೆ ಉಪೇಕ್ಷಿಸಲಾಗುವುದು. 


































































































೩೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜೂನ್‌ ೩, ೨೦೦೪ ಭಾಗ - ೬ 
ಅನುಸೂಚಿ 
ಜಿಲ್ಲೆ; ಬೆಂಗಳೂರು ಗ್ರಾಮಾಂತರ ತಾಲ್ಲೂಕು: ನೆಲಮಂಗಲ ಹೋಬಳಿ: ಕಸಬಾ ಗ್ರಾಮ: ಗೊಲ್ಲಹಳ್ಳಿ 
ಕ್ರಮ ಖಾತೆದಾರರ ಹೆಸರು : ಅನುಭವದಾರರ ಹೆಸರು ಸ.ನಂ. ತರಹೆ ಚಕ್ಕುಬಂದಿ ಬೇಕಾಗುವ ಜಮೀನಿನ 
ಸಂಖ್ಯೆ ಪೂರ್ವ ಸ.ನಂ. | ಪಶ್ಚಿಮ ಸ.ನಂ. ಉತ್ತರ ಸ.ನಂ. | ದಕ್ಷಿಣ ಸ.ನಂ. | ವಿಸ್ತೀರ್ಣ ಆಕಾರ 
1 | ಕೆ.ಎಸ್‌. ಹನುಮಂತರಾವ್‌ 52 ಖುಷ್ಠಿ ಗಡಿ 55 ರೈಲ್ವೆಮಾರ್ಗ 52 0-12 0-48 
2 | ಹನುಮಾನ್‌ ಗುಪ್ತ ಬಿನ್‌ ಗೈನಿರಾಂ ಗುಪ್ತ 54:1 ಕ 52 55 54:1 ರೈಲ್ವೆಮಾರ್ಗ 0-03 0-12 
3 | ಹನುಮಾನ್‌ ಗುಪ್ತ ಬಿನ್‌ ಗೈನಿರಾಂ 55:1 ಕ 54 55:2 ರೈಲ್ವೆಮಾರ್ಗ 55:1 0-20 0-80 
ಬ ನಷ ಡನ ಗಂಗ 55:2 ಭೆ 55:1 ರ್ಲೆಲ್ಲೆಮಾರ್ಗ (4 55:2 0-05 0-20 
ಶಿವಪ್ರಸಾದ್‌ ಬಿನ್‌ ಜೆ. ಶಿವಣ್ಣ ಈ 
5 | ಆರ್‌. ಜಗದೀಶ್‌ ಬಿನ್‌ ರಾಮರೆಡ್ಡಿ 60 ” 60 ಸೆ 4 60 0-01 0-04 
6 | ಆರ್‌. ಜಗದೀಶ್‌ ಬಿನ್‌ ರಾಮರೆಡ್ಡಿ 61 ¢ ರಸ್ತೆ 61 62 61 0-05 0-20 
ಲಕ್ಷ ಮ್ಮಕೋಂ ಕೆ. ಬೈರಯ್ಯ, 62 i 61 63 ರೈಲ್ವೆಮಾರ್ಗ 62 0-30 1-20 
ಆರ್‌. ಜಗದೀಶ್‌ ಬಿನ್‌ ರಾಮರೆಡ್ಡಿ ಸ 
8 _ಕೆ. ಬೈರಯ್ಯ ಬಿನ್‌ ಕೆಂಪಬೈರಯ್ಯ 63 ಕ 62 64 4 63 0-07 0-28 
9 | ಆರ್‌. ಜಗದೀಶ್‌ ಬಿನ್‌ ರಾಮರೆಡ್ಡಿ 64 ಸ 63 65 ಡೆ 64 0-04 0-16 
10 ಕೆ. ಬೈರಯ್ಯ ಬಿನ್‌ ಕೆಂಪಬೈರಯ್ಯ 65:1 p 64 92 ಟ್ರ 65:1 0-15 0-60 
11 | ಬಿ. ಧನರಾಜು, ಬಿ. ದೇವರಾಜು 92:1 ಸ್ರ 65 ರಸ್ತೆ ಸ 92:1 0-13 0-52 
12 | ಧನರಾಜು, ದೇವರಾಜು 93:1 ಸ್ಟ ರೈಲ್ವೆಮಾರ್ಗ ರಸ್ತೆ 93:1 ರೈಲ್ವೆಮಾರ್ಗ 0-01 0-04 
13 | ಬಿ. ಧನರಾಜು, ಬಿ. ದೇವರಾಜು 98:2 4 127 ರಸ್ತೆ 93:1 0-29 1-16 
14 | ಬಿ.ಆರ್‌. ವೀರಭದ್ರಪ್ಪ ಬಿನ್‌ ರುದ್ರಪ್ಪ 
ಟಾ ಯ ಪಮ ಚಾಹ: 127 4 127 93 127 ಫೆ 0-02 0-08 
ಪಾರ್ವತಮ್ಮ ಕೋಂ ಲೇಟ್‌ ಸಿದ್ದಲಿಂಗಪ್ಪ, 
ಆರ್‌. ಬಾಲಾಜಿ ನಾಯ್ಡು ಬಿನ್‌ ರಂಗಯ್ಯನಾಯ್ಡು. 
13: | ಅಜ್ಜಪ್ಪ ಬಿನ್‌ ಸಹಯ ಬಿನ್‌: ಜಂಕಟರಾಮಯ್ಯ 129 ಕ 130 127 129 ಸ 0-30 1-20 
ಆರ್‌. ಬಾಲಾಜಿ ನಾಯ್ಡು ಬಿನ್‌ ಲೇಟ್‌ ರಂಗಯ್ಯನಾಯ್ಡು 
16 | ಆರ್‌. ಬಾಲಾಜಿನಾಯ್ಡು ಬಿನ್‌ ಲೇಟ್‌ ರಂಗಯ್ಯನಾಯ್ಡು 130 1 131 129 129 ೯ 0-02 0-08 
A ಸಜ ಸಜಜ, 131:1 (4 ಉಳಿಕೆ 130 128 ರಸ್ತೆ 0-07 0-08 
ಆರ್‌. ಬಾಲಾಜಿ ನಾಯ್ದು ಬಿನ್‌ ಲೇಟ್‌ ರಂಗಯ್ಯನಾಯ್ದು 
ಜುಮ್ಹಾ| 4-26 
ಪಿ.ಆರ್‌. 141 ಜಿಲ್ಲಾಧಿಕಾರಿಗಳು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು. 





